ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [1012 


| ಶ್ರೀ ಪ್ರಕಾಶ್‌ ಕೆ ರಾಥೋಡ್‌ 
22-12-2021 


ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವವರು 


ಮುಜರಾಯಿ ಇಲಾಖೆ 
ವ್ಯಾಪ್ತಿಯಲ್ಲಿ ಬರುವ ಎಬಿಸಿ 
ಶ್ರೇಣಿಯ 
ದೇವಸ್ಥಾನಗಳಾವುವು; 
ಇವುಗಳಲ್ಲಿ ಶಿಥಿಲಗೊಂಡಿರುವ 
ದೇವಸ್ಥಾನಗಳೆಷ್ಟು. 


ರಾಜ್ಯದಲ್ಲಿನ ಮುಜರಾಯಿ ಇಲಾಖಾ ವ್ಯಾಪ್ತಿಗೆ ಒಳಪಡುವ ಅಧಿಸೂಚಿತ 


ಸಂಸ್ಥೆಗಳ ಸಂಖ್ಯೆ ಒಟ್ಟು 34,563. ಈ ಅಧಿಸೂಚಿತ ಸಂಸ್ಥೆಗಳ ಪ್ರವರ್ಗವಾರು 
ವಿವರ ಈ ಕೆಳಕಂಡಂತಿರುತ್ತದೆ. 


elses 


ಇವುಗಳಲ್ಲಿ ವಿವಿಧ ಜಿಲ್ಲೆಯ 106 ದೇವಾಲಯಗಳು ಶಿಥಿಲಗೊಂಡಿರುತ್ತವೆ. 


ಅವುಗಳ ಜೀರ್ಣೋದ್ಧಾರಕ್ಕಾಗಿ 
ಇಲಾಖೆ ಕೈಗೊಂಡಿರುವ 
ಕ್ರಮಗಳೇನು? 


ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಹಾನಿಗೊಳಗಾದ 
ದೇವಾಲಯಗಳ ಜೀರ್ಣೋದ್ದಾರ ಮಾಡಲು ಅನುಮತಿ ಪಡೆಯಲು ಕೋರಿ 
ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿರುತ್ತದೆ ಮತ್ತು ಸರ್ಕಾರದ ಅಧಿಕಾರ 
ಪ್ರತ್ಯಾಯೋಜನೆ ರೀತ್ಯಾ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಹಾನಿಗೊಳಗಾದ 
ದೇವಾಲಯಗಳನ್ನು ನಿಯಮಾನುಸಾರ  ದುರಸ್ಥಿಗೊಳಿಸಲು ಕ್ರಮ 
ಕೈಗೊಳ್ಳುವಂತೆ ಸಹ ತಿಳಿಸಿದೆ. 

ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ 
ವ್ಯಾಪ್ತಿಗೊಳಪಡುವ ದೇವಾಲಯಗಳನ್ನು ನಿಯಮ  ೩40(ಎ)ರನ್ವ್ನಯ 
ದೇವಾಲಯಗಳಲ್ಲಿ ಮೂಲಭೂತ ಸೌಕರ್ಯ/ ವಸತಿ ಸೌಕರ್ಯಃ 
ಶಿಭಿಲಾವಸ್ಥೆಯಲ್ಲಿರುವ ಕಟ್ಟಡಗಳ ದುರಸ್ಥಿ/ನವ ನಿರ್ಮಾಣ ಕಾಮಗಾರಿಗಳನ್ನು 
ಕೈಗೊಳ್ಳಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 
ಸುತ್ತೋಲೆ ಸಂಖ್ಯೆ:ಸಿಎನ್‌ಆರ್‌ 1/ಸಿಆರ್‌ 142/12014-15 ದಿನಾಂಕ; 
13.01.2015ರಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಕಾಮಗಾರಿಗಳನ್ನು 
ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡಲಾಗಿರುತ್ತದೆ. 


Ne ದಾ POS 
ಅ. ಜೊಲ್ಲೆ) 


EN ಹಜ್‌ ಹಾಗೂ ವಕ್ಸ್‌ ಸಚಿವರು 


ಸಂಖ್ಯೆ: ಕಂಇ 267 ಮುಸಪ್ರ 2021 


